KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಆಗಸ್ಟ್‌ ೩೧, ೨೦೦೬ (ಭಾದ್ರಪದ ೯, ಶಕ ವರ್ಷ ೧೯೨೮) ಸಂಚಿಕೆ ೩೫ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 307 ಸಅಸೇ 2006, ಬೆಂಗಳೂರು, ದಿನಾಂಕ: 25ನೇ ಜುಲೈ, 2006 
ಶ್ರೀ ಕೆ. ರಾಜಪ್ಪ, ಉಪ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ ಅವರನ್ನು ಸಣ್ಣ ಕೈಗಾರಿಕಾ 
ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 
ನೀಡಿರುವನ್ಹಯ, ಅಧಿಕಾರಿಯವರನ್ನು ದಿನಾಂಕ: 1.7.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ 
ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸದರಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1432 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 319 ಸಅಸೇ 2006, ಬೆಂಗಳೂರು, ದಿನಾಂಕ: 25ನೇ ಜುಲೈ, 2006 
ಡಾ: ಯು.ಪಿ. ಚಂದ್ರಶೇಖರ್‌, ಜಂಟಿ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು ಅವರನ್ನು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ವಶಕ್ಕೆ ನೀಡಿರುವನ್ವಯ, ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ 
ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸದರಿ ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1433 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 74 ಸೇಇಮು 2006, ಬೆಂಗಳೂರು, ದಿನಾಂಕ: 26ನೇ ಜುಲೈ, 2006 
ಶ್ರೀ ಎನ್‌. ವಿಜಯರಾಘವನ್‌, ಸರ್ಕಾರದ ಕಾರ್ಯದರ್ಶಿ, (ಸಣ್ಣ ನೀರಾವರಿ) ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ಇಂಜಿನಿಯರ್‌, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು 
ಹುದ್ದೆಯ ಸಮವರ್ತಿ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಲು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1434 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


(೫೦೫ ) 


೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 211 ಸಅರ 2006, ಬೆಂಗಳೂರು, ದಿನಾಂಕ: 26ನೇ ಜುಲೈ, 2006 

ಶ್ರೀಮತಿ ಫೈರೋಜಾ ಖಾನಂ, ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ 
(ಚುನಾವಣೆ) ಇವರಿಗೆ 06 ದಿನಗಳ ಪರಿವರ್ತಿತ ರಜೆಯನ್ನು ಈ ಕೆಳಕಂಡಂತೆ ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 74 ದಿನಗಳು ಅರ್ಧ 
ವೇತನ ರಜೆ ಜಮೆ ಇರುತ್ತದೆ. 

1. ದಿ: 27.6.06 ರಿಂದ 1.7.06 ರವರೆಗೆ 

05 ದಿನಗಳು ಪರಿವರ್ತಿತ ರಜೆ 
2. ದಿ: 7.7.06 ರಂದು 01 ದಿನ ಪರಿವರ್ತಿತ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1435 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 238 ಸಅರ 2006, ಬೆಂಗಳೂರು, ದಿನಾಂಕ: 26ನೇ ಜುಲೈ, 2006 

ಶ್ರೀ ಎನ್‌.ಎಸ್‌. ಮಮದಾಪುರ, 1ನೇ ಅಪರ ಸಿವಿಲ್‌ ಜಡ್ಜ್‌ (ಸೀ.ಡಿ.) ಮಂಗಳೂರು ಇವರು ಹಿಂದೆ ಕರ್ನಾಟಕ ಸರ್ಕಾರ ಸಚಿವಾಲಯ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಪಡೆದುಕೊಂಡಿರುವ ದಿನಾಂಕ: 8.5.2006 ರಿಂದ 12.5.2006 ರವರೆಗೆ 5 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ 
ಹೊರಡಿಸಿರುವ ದಿನಾಂಕ: 12.5.2006ರ ಅಧಿಸೂಚನೆ (ಕ್ರಮ ಸಂಖ್ಯೆ 1) ಭಾಗಶಃ ಮಾರ್ಪಡಿಸಿ ಈ ಕೆಳಕಂಡಂತೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 

1. ದಿನಾಂಕ: 8.5.06 ರಿಂದ 10.5.06 ರವರೆಗೆ 

3 ದಿನಗಳ ಪರಿವರ್ತಿತ ರಜೆ 
2. ದಿನಾಂಕ: 11.5.2006 ಮತ್ತು 12.5.006 ರಂದು 
2 ದಿನಗಳ ಗಳಿಕೆ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1436 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 117 SFP 2006, Bangalore, Dated: 28" July, 2006 

In notification of No. DPAR 57 SFP 2006 dated: 13.6.2006 regarding transfers of IFS officers, so 
far as the transfer of Sri C. Venkatsubbaiah, IFS (KN-83) is concerned for the words "Conservator of 
Forests & Joint Director Administrative Training Institute, Mysore” the words “Faculty, Natural Resources 
Management, Administrative Training Institute, Mysore” shall be and shall always be substituted. 

By Order and in the name of the Governor of Karnataka, 
K. SUDHAKARA SHETTY 
P.R. 1437 Under Secretary to Government, 
Department of Personnel and Administrative Reforms (Services-1). 
NOTIFICATION No. DPAR 114 SFP 2006, Bangalore, Dated: 28" July, 2006 

Sri R. Ravishankar, IFS, Probationer of 2003 batch allotted to Karnataka cadre of IFS, on 
completion of his Advanced Phase Training is posted with effect from 1st August 2006 and until further 
orders as Assistant Conservator of Forests, Shikaripura Sub-Division, Shikaripura vice Sri V. 
Krishnamurthty transferred. 

Smt Prachi Gangawar, IFS, Probationer of 2003 batch allotted to Karnataka cadre of IFS, on 
completion of her Advanced Phase Training is posted with effect from 1st August 2006 and until further 
orders as assistant Conservator of Forests, Mudigere Sub-Division, Mudigere vice Sri B. Raju transferred. 

By Order and in the name of the Governor of Karnataka, 
K. SUDHAKARA SHETTY 
P.R. 1438 Under Secretary to Government, 
Department of Personnel and Administrative Reforms (Services-1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೦೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 241 ಸಅರ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರಾದ ಶ್ರೀ ಎನ್‌. ಚಂದ್ರಶೇಖರ್‌ ಇವರಿಗೆ ಈ ಕೆಳಕಂಡಂತೆ 
35 ದಿನಗಳ ಪರಿವರ್ತಿತ : ಗಳಿಕೆ ರಜೆಯನ್ನು ದಿನಾಂಕ: 1.8.2006 ರಿಂದ 4.9.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು 
ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 77 
ದಿನಗಳು ಅರ್ಧ ವೇತನ ರಜೆ ಮತ್ತು 230 ದಿನಗಳು ಗಳಿಕೆ ಜಮೆ ಇರುತ್ತದೆ. 
1. ದಿನಾಂಕ: 1.8.06 ರಿಂದ 25.8.06 ರವರೆಗೆ 
25 ದಿನಗಳ ಪರಿವರ್ತಿತ ರಜೆ 
2. ದಿನಾಂಕ: 26.8.06 ಮತ್ತು 4.9.06 ರವರೆಗೆ 
10 ದಿನಗಳ ಗಳಿಕೆ ರಜೆ 
ಇವರ ರಜೆ ಅವಧಿಯಲ್ಲಿ ಶ್ರೀ ಎಲ್‌. ಶ್ರೀನಿವಾಸನ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅವರನ್ನು 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1439 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 286 ಸೆಅಸೆ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಶ್ರೀ ಕೆ.ಎಸ್‌. ಮಂಜುನಾಥ್‌, ಐ.ಎ.ಎಸ್‌, ಕಾರ್ಮಿಕ ಆಯುಕ್ತರು, ಬೆಂಗಳೂರು ರವರಿಗೆ ದಿನಾಂಕ: 28.6.2006 ರಿಂದ 4.7.2006ರ 
ವರೆವಿಗೆ (ಉದಿಸೇ) 07 ದಿನಗಳು ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1440 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 235 ಸಅರ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಶ್ರೀ ಗುರುಮೂರ್ತಿ ಎಸ್‌.ಹೆಗಡೆ ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರು, ಸಮಾನ ಕಲ್ಯಾಣ ಇಲಾಖೆ 
ಇವರಿಗೆ 10 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 18.7.2006 ರಿಂದ 27.7.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು 
ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 292 
ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1441 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 240 ಸಅರ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಶ್ರೀ ಆರ್‌. ಸತ್ಯನಾರಾಯಣ ರಾವ್‌, ಸರ್ಕಾರದ ಸಹ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ ಇವರಿಗೆ ದಿನಾಂಕ: 2.8.2006 ರಿಂದ 
11.8.2006 (ಉ.ದಿ.ಸೇ) ರವರೆಗೆ 10 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ಈ ರಜೆ ಮುಗಿದ ನಂತರ ಅಧಿಕಾರಿಯವರನ್ನು 
ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1442 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 286 ಆಸೇಇ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಶ್ರೀ ಎಂ.ಆರ್‌. ಹಿರೇಮಠ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ, ಬೆಳಗಾಂ ಇವರಿಗೆ ವೈದ್ಯಕೀಯ ಕಾರಣದ ಮೇರೆಗೆ ದಿನಾಂಕ 8.6.2006 ರಂದು ಒಂದು ದಿನ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 112ರಡಿ 
ಗಳಿಕೆ ರಜೆ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1443 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 285 ಆಸೇಇ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 

ಶ್ರೀ ಎಚ್‌. ಸಿಂಧೆ ಭೀಮಸೇನರಾವ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಮುಖ್ಯಮಂತ್ರಿಯವರ ಅಧೀನ ಕಾರ್ಯದರ್ಶಿ-2, 
ವಿಧಾನ ಸೌಧ, ಬೆಂಗಳೂರು ಇವರಿಗೆ ವೈದ್ಯಕೀಯ ಕಾರಣದ ಮೇರೆಗೆ ದಿನಾಂಕ 21.7.2006 ರಿಂದ 1.8.2006ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ 
ನಿಯಮ 114ರಡಿ ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1444 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 349 ಸಅಸೇ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 

ಶ್ರೀ ಎಸ್‌.ಎಂ. ಪಂಚಗಟ್ಟಿ, ನಿವೃತ್ತ ಕಾರ್ಯದರ್ಶಿ, ನೀರಾವರಿ ಇಲಾಖೆ, ಇವರನ್ನು ಉಪಮುಖ್ಯಮಂತ್ರಿಯವರಿಗೆ ಸಣ್ಣ ನೀರಾವರಿ 
ಖಾತೆಯ ಸಲಹೆಗಾರರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಪ್ರಸಕ್ತ ಉಪಮುಖ್ಯಮಂತ್ರಿಯವರ 
ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 

ಶ್ರೀ ಎಸ್‌.ಎಂ. ಪಂಚಗಟ್ಟಿ ಇವರು ಉಪಮುಖ್ಯಮಂತ್ರಿಗಳ ಆದೇಶದಂತೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು. ಇವರಿಗೆ ನೀಡಲಾಗುವ 
ಸವಲತ್ತುಗಳ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1445 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 150 ಆಸೇವ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಎಂ.ಕೆ. 
ಬಲದೇವಕೃಷ್ಟ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಡಾ:ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಬೆಂಗಳೂರು - 
ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1446 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
HIGH COURT OF KARNATAKA 
NOTIFICATION 
No. GOB(l) 16(216) /2005, Bangalore, Dated: 29" July, 2006 

Sri Pallad Ravindra Jadiyappa, Addl.Civil Judge (Jr.Dn.) and JMFC., Bantwal, D.K. Mangalore, is 
permitted to surrender 30 days of Earned Leave from 2.8.2006 to 31.8.2006 (bdi) for the block period of 
2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1447 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16(218) /2005, Bangalore, Dated: 29" July, 2006 

Sri C.D. Karoshi, Civil Judge (Jr.Dn.) and JMFC., Basavana Bagewadi, is permitted to surrender 
30 days of Earned Leave from 1.8.2006 to 30.8.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1448 N. SAVANDAIAH 
Assistant Registrar. 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೦೯ 





HIGH COURT OF KARNATAKA 
NOTIFICATION 
No. GOB(I) 16(67) /2005, Bangalore, Dated: 297 July, 2006 

Smt R.G. Kulkarni, Prl. Civil Judge (Jr.Dn.) and | Addl. JMFC., Ranebennur, is permitted to 
surrender 30 days of Earned Leave as on 16.2.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 1449 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION No. GOB(lI) 15(158) /2005, Bangalore, Dated: 29" July, 2006 

Sri Basavantappa V.Gudli, Civil Judge (Sr. Dn.), Chikodi, is permitted to surrender 30 days of 
Earned Leave from 2.8.2006 to 31.8.2006 (bdi) for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 1450 N. SAVANDAIAH 
Assistant Registrar. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 158 ಆಸೇವ 2006, ಬೆಂಗಳೂರು, ದಿನಾಂಕ: 31ನೇ ಜುಲೈ, 2006 

ಶ್ರೀ ಎಸ್‌.ಎನ್‌. ನಾಗರಾಜ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ ಇರುವ ಅಧಿಕಾರಿ ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ಆಯುಕ್ತರು (ಪೂರ್ವ) ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಹುದ್ದೆಗೆ - ಶ್ರೀ ಎನ್‌. ಜಯರಾಂ ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಶ್ರೀ ಎನ್‌. ಜಯರಾಂ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಜಂಟಿ ಆಯುಕ್ತರು (ಪೂರ್ವ), ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಇವರನ್ನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೂಕ್ತ ಹುದ್ದೆಗೆ ನೇಮಿಸಲು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ 
ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1451 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 302 ಸೆಅಸೆ 2006, ಬೆಂಗಳೂರು, ದಿನಾಂಕ: 31ನೇ ಜುಲೈ, 2006 

ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿ: 30.6.2006ರ ಮುಂದುವರಿಕೆಯಲ್ಲಿ ಶ್ರೀ ಎಂ. ಮದನ್‌ಗೋಪಾಲ್‌, ಐ.ಎ.ಎಸ್‌. ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ, ದಿನಾಂಕ: 30.7.2006 ರಿಂದ 3.8.2006 ರವರೆವಿಗೆ (ಉದಿಸೇ) ಒಟ್ಟು 5 ದಿನಗಳ ಗಳಿಕೆ 
ರಜೆಯನ್ನು ಮಂಜೂರು ಮಾಡಲಾಗಿದೆ ಹಾಗೂ ಶ್ರೀ ಎಂ. ಮದನ್‌ಗೋಪಾಲ್‌, ಐ.ಎ.ಎಸ್‌. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ರವರ ರಜಾ ಅವಧಿಯಲ್ಲಿ ಶ್ರೀ ಎಲ್‌.ಕೆ. ಅತೀಕ್‌, ಐ.ಎ.ಎಸ್‌., ಸ್ಟೇಟ್‌ ಪ್ರಾಜೆಕ್ಟ್‌ ಡೈರಕ್ಟರ್‌, ಸಾರ್ವಜನಿಕ ಶಿಕ್ಷಣ ಅಭಿಯಾನ, 
ಬೆಂಗಳೂರು ಇವರನ್ನು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1452 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 246 ಸಅರ 2006, ಬೆಂಗಳೂರು, ದಿನಾಂಕ: 31ನೇ ಜುಲೈ, 2006 

ಶ್ರೀ ನಂಜುಂಡಪ್ಪ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ (ಕಾ.ಕೋ) ಇವರಿಗೆ 14 ದಿನಗಳ ಗಳಿಕೆ 
ರಜೆಯನ್ನು ದಿನಾಂಕ: 19.7.2006 ರಿಂದ 1.8.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 240*01 ದಿನಗಳು ಗಳಿಕೆ 
ರಜೆ ಜಮೆ ಇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1453 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 248 ಸಅರ 2006, ಬೆಂಗಳೂರು, ದಿನಾಂಕ: 31ನೇ ಜುಲೈ, 2006 
ಶ್ರೀ ವಿಜಯಕುಮಾರ ಪಿ. ರೇವಡಿ, ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ, ಕಂದಾಯ ಇಲಾಖೆ ಅವರಿಗೆ ದಿನಾಂಕ: 24.7.2006 ರಿಂದ 
29.7.2006 ರವರೆಗೆ 06 ದಿನಗಳ ಗಳಿಕೆ ರಜೆ ಮತ್ತು ದಿನಾಂಕ 11.9.2006 ರಿಂದ 16.9.2006 ರವರೆಗೆ 06 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ 
ನಂತರ ಗಳಿಕೆ ರಜೆ ಖಾತೆಯಲ್ಲಿ 162 ದಿನಗಳು ಗಳಿಕೆ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1454 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 294 ಆಸೇಇ 2006, ಬೆಂಗಳೂರು, ದಿನಾಂಕ: 31ನೇ ಜುಲೈ, 2006 
ಶ್ರೀ ಗೋವಿಂದರೆಡ್ಡಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಪರೀಕ್ಷಾರ್ಥಿ ಅಧಿಕಾರಿ ಇವರಿಗೆ ದಿನಾಂಕ 12.7.2006 ರಿಂದ 31.7.2006ರರೆಗೆ 
ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 117(ಎ) (1) ರನ್ವಯ ಅಸಾಧಾರಣ ರಜೆಯನ್ನು (೯೦೬) ವೈದ್ಯಕೀಯ ಕಾರಣದ ಮೇರೆಗೆ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1455 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 149 2006, ಬೆಂಗಳೂರು, ದಿನಾಂಕ: 26ನೇ ಜುಲೈ, 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 75 ಆಸೇವ 2006 ದಿನಾಂಕ:4.5.2006ರಲ್ಲಿ ಮಾಡಿರುವ ಈ ಕೆಳಕಂಡ ಕೆ.ಎ.ಎಸ್‌. ಅಧಿಕಾರಿಗಳ 
ವರ್ಗಾವಣೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಮಾರ್ಪಡಿಸಿ! ರದ್ದುಪಡಿಸಿ ನೇಮಿಸಿದೆ. 
ಅಧಿಕಾರಿಯ ಹೆಸರು ವರ್ಗಾಯಿಸಿ ನೇಮಿಸಿರುವ ಹುದ್ದೆ 





(೧೬ 


2 
© 





ಎ 
ಹ 


ಡಿ.ಬಿ. ನಾಯಕ್‌ ಸೂಪರ್‌ ಟೈಂ ಸ್ಕೇಲ್‌ ಅಪರ ಆಯುಕ್ತರು | ಇವರ ವರ್ಗಾವಣೆಯನ್ನು ರದ್ದುಪಡಿಸಿ, ಆಯುಕ್ತರು, ಬೆಳಗಾಂ 
(ಭೂನಿರ್ವಹಣಾ ಯೋಜನೆಗಳು ಮತ್ತು ಇತರೆ) ಪ್ರಾದೇಶಿಕ ಆಯುಕ್ತರ | ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಕಛೇರಿ, ಬೆಳಗಾಂ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ. 
2. | ಕೆ.ಡಿ. ಬಿರ್ಜಿ ಆಯ್ಕೆ ಶ್ರೇಣಿ, ಆಯುಕ್ತರು ಬೆಳಗಾಂ ನಗರಾಭಿವೃದ್ಧಿ | ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ಅಪರ ಆಯುಕ್ತರು 
ಪ್ರಾಧಿಕಾರ ಬೆಳಗಾಂ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ. (ಭೂ ನಿರ್ವಹಣಾ ಯೋಜನೆಗಳು ಮತ್ತು ಇತರೆ) ಪ್ರಾದೇಶಿಕ 
ಆಯುಕ್ತರ ಕಛೇರಿ ಬೆಳಗಾಂ ಖಾಲಿ ಹುದ್ದೆಗೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1456 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಇ 204 ಪಕಸೆ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಸಮಾಜ ಕಲ್ಕಾಣ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಈ ಕೆಳಗೆ ಸೂಚಿಸಿದ ಉಪ ನಿರ್ದೇಶಕರುಗಳನು, 
ಜಿಲ್ಲಾ ಸಮಾಜ ಕಲ್ಕಾಣಧಿಕಾರಿಗಳನ್ನು ಹಾಗೂ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಸ್ಥಳಗಳಿಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 












































ಕ್ರ. ಹೆಸರು, ಪದನಾಮ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿರುವ ಸ್ಥಳ 

ಸಂ. 

1. | ಶ್ರೀ ವೈ.ಎಸ್‌. ನಿಂಗಪ್ಪ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಜಿಲ್ಲಾ ಸಮಾಜ ಕಲ್ಕಾಣ ಅಧಿಕಾರಿ, ದಾವಣಗೆರೆ ಇಲ್ಲಿಗೆ ಶ್ರೀ 
(ಸ್ಥಳ ನಿರೀಕ್ಷೆಯಲ್ಲಿ) ಆರ್‌. ಜಿ. ಓಲೇಕಾರ್‌ ಇವರ ಸ್ಥಳಕ್ಕೆ. 

2. | ಶ್ರೀ ಆರ್‌.ಜಿ. ಓಲೇಕಾರ್‌, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಬೆಳಗಾವಿ ಶ್ರೀ ಅರುಣ್‌ 
ದಾವಣಗೆರೆ. ಘುರ್ಟಾಡೋ ಇವರ ಸ್ಥಳಕ್ಕೆ. 

3. | ಶ್ರೀ ಅರುಣ್‌ ಘುರ್ಟಾಡೊ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಉಪ ನಿರ್ದೇಶಕರು, ಡಾ:ಬಿ.ಆರ್‌. ಅಂಬೇಡ್ಕರ್‌ ಸಂಶೋಧನಾ 
ಬೆಳಗಾವಿ ಸಂಸ್ಥೆ ಇಲ್ಲಿನ ಖಾಲಿ ಹುದ್ದೆಗೆ ಸ್ವಂತ ವೇತನ ಶ್ರೇಣಿಯ ಮೇರೆಗೆ. 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೧೧ 
ಕ್ರ. ಹೆಸರು, ಪದನಾಮ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿರುವ ಸ್ಥಳ 
ಸಂ. 
4. | ಶ್ರೀ ಅಸ್ಸಾಂ ಪಾಷಾ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಕೊಡಗು (ಖಾಲಿ ಹುದ್ದೆ 
(ಸ್ಥಳ ನಿರೀಕ್ಷೆಯಲ್ಲಿ) 
5. | ಶ್ರೀ ಶಿವಣ್ಣ, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಇಲಾಖೆ | ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಇಲಾಖೆ, 


(ಸ್ಥಳ ನಿರೀಕ್ಷೆಯಲ್ಲಿ 


ಚಾಮರಾಜನಗರ ಇಲ್ಲಿ ಶ್ರೀಮತಿ ಪ್ರತಿಭಾ ಇವರ ಜಾಗಕ್ಕೆ. 





6. | ಶ್ರೀಮತಿ ಪ್ರತಿಭಾ ಜಿಲ್ಲಾ ಅಧಿಕಾರಿಗಳು, 
ಹಿಂದುಳಿದ ವರ್ಗಗಳ ಇಲಾಖೆ, ಚಾಮರಾಜನಗರ 


ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ 
(ಖಾಲಿ ಹುದ್ದೆ 





7. | ಶ್ರೀ ಜಿ. ಸೀತಾರಾಮಪ್ಪ, ಜಿಲ್ಲಾ ಅಧಿಕಾರಿಗಳು, 
ಹಿಂದುಳಿದ ವರ್ಗಗಳ ಇಲಾಖೆ, ಕೊಡಗು. 


ಯೋಜನಾ ಸಮನ್ವಯ ಅಧಿಕಾರಿಗಳು, ಸಮಗ್ರ ಗಿರಿಜನ ಅಭಿವೃದ್ಧಿ 
ಯೋಜನೆ, ಮಡಿಕೇರಿ ಇಲ್ಲಿ ಶ್ರೀ ಆರ್‌. ಶ್ರೀಧರ್‌ ಇವರ ಜಾಗಕ್ಕೆ. 





8. | ಶ್ರೀ ಆರ್‌. ಶ್ರೀಧರ್‌, ಯೋಜನಾ ಸಮನ್ವಯ ಅಧಿಕಾರಿಗಳು, 
ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಮಡಿಕೇರಿ. 


ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಇಲಾಖೆ, ಕೊಡಗು 
ಇಲ್ಲಿ ಶ್ರೀ ಜಿ.ಸೀತಾರಾಮಪ್ಪ ಇವರ ಸ್ಥಳಕ್ಕೆ. 





9. | ಶ್ರೀಮತಿ ಟಿ. ಜಯಮ್ಮ ಉಪ ನಿರ್ದೇಶಕರು (ಆಡಳಿತ), 
ಪರಿಶಿಷ್ಟ ವರ್ಗಗಳ ನಿರ್ದೇಶನಾಲಯ 


ಪ್ರಾಂಶುಪಾಲರು, ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾಪೂರ್ವ 
ತರಬೇತಿ ಕೇಂದ್ರ, ಅಂಬೇಡ್ಕರ್‌ ಭವನ ಇಲ್ಲಿ ಶ್ರೀ ಎನ್‌.ಬಿ. 
ಬಳಿಗಾರ ಇವರ ಸ್ಥಳಕ್ಕೆ. 




















10. | ಶ್ರೀ ಎನ್‌.ಬಿ. ಬಳಿಗಾರ, ಪ್ರಾಂಶುಪಾಲರು, ಉಪ ನಿರ್ದೇಶಕರು (ಆಡಳಿತ) ಪ. ವರ್ಗಗಳ ನಿರ್ದೇಶನಾಲಯ 
ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, | ಇಲ್ಲಿ ಶ್ರೀಮತಿ ಟಿ. ಜಯಮ್ಮ ಇವರ ಸ್ಥಳಕ್ಕೆ. 
ಅಂಬೇಡ್ಕರ್‌ ಭವನ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌. ಶೈಲಮ್ಮ 
ಪಿ.ಆರ್‌. 1457 ಸರ್ಕಾರದ ಉಪ ಕಾರ್ಯದರ್ಶಿ, 


ಸಮಾಜ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 374 ಸೆಅಸೆ 2006, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2006 

ಶ್ರೀ ಲುಕೋಸ್‌ ವಲ್ಲತ್‌ರೈ, ಐ.ಎ.ಎಸ್‌. ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರ್‌ ಪೇಪರ್‌ ಮಿಲ್ಸ್‌ ಲಿಮಿಟೆಡ್‌, 
ಬೆಂಗಳೂರು ಇವರಿಗೆ, ದಿನಾಂಕ:22.9.2006 ರಿಂದ 30.9.2006 ರವರೆವಿಗೆ (ಉದಿಸೇ) ಒಟ್ಟು 9 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 

ಶ್ರೀ ಲುಕೋಸ್‌ ವಲ್ಲತ್‌ರೈ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಶ್ರೀ ಎಂ.ಎನ್‌. ಜಯಕುಮಾರ್‌, ಐ.ಎಫ್‌.ಎಸ್‌., ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು (ಅರಣ್ಯ), ಬೆಂಗಳೂರು ಇವರನ್ನು ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರ್‌ ಪೇಪರ್‌ ಮಿಲ್ಫ್‌ 
ಲಿಮಿಟೆಡ್‌, ಬೆಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಲಿಕೋಸ್‌ ವಲ್ಲತ್‌ರೈ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, 
ಮೈಸೂರ್‌ ಪೇಪರ್‌ ಮಿಲ್ಸ್‌ ಲಿಮಿಟೆಡ್‌, ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ಲುಕೋಸ್‌ ವಲ್ಲತ್‌ರೈ, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002 2005 ವಿಸ್ತರಿತ 
ಬ್ಲಾಕ್‌ ಅವಧಿಯಲ್ಲಿ ಸಿಕ್ಕಿಂಗೆ ಹೋಗಿ ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 











ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಲುಕೋಸ್‌ ವಲ್ಲತ್‌ರೈ ಸ್ವತಃ 
2. ಶ್ರೀಮತಿ ಅನಿತಾ ಲುಕೋಸ್‌ ಪತ್ನಿ 52 ವರ್ಷ 
3. ಕುಮಾರಿ ಶಿಶಿರಾ ಲುಕೋಸ್‌ ಮಗಳು 22 ವರ್ಷ 
4 ಕುಮಾರಿ ರುಚಿರಾ ಲುಕೋಸ್‌ ಮಗಳು 19 ವರ್ಷ 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1458 ಸರ್ಕಾರದ ಉಪ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
HIGH COURT OF KARNATAKA 
NOTIFICATION 
No:HCE. 799/ 2006, Bangalore, dated: 31st July 2006 
Smt. M.V.Susheela, Assistant Registrar of this office is granted Earned Leave for 12 days from 
19.6.2006 to 30.6.2006 (bdi) on medical grounds. 


೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





Sri ಔ. Narayana Rao, Assistant Registrar of this office has been placed in additional charge of the 
duties of the above officer during the said period. 

Smt. M.V.Susheela, Assistant Registrar of this office is re-posted to the same post on expiry of 
the said period. 

A.S. PACHHAPURE 
P.R. 1459 Registrar General. 
HIGH COURT OF KARNATAKA 
NOTIFICATION 
GOB (1) 14 (122)/2005, Bangalore, dated: 2nd August 2006 

Sri R. Chandrashekar, Presiding Officer, Fast Track Court-ll, Davanagere, is permitted to 
surrender 30 days of Earned leave from 1.6.2006 to 30.6.2006(bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S. Rs. 

By Order of the High Court, 
P.R. 1460 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION 
GOB (1) 14 (150)/2005, Bangalore, dated: 2nd August 2006 

Sri Shetkar Subhas, the then Member, Karnataka Appellate Tribunal, Bangalore, presently 
working as Prl. District and Sessions Judge, Mysore, is permitted to surrender 30 days of Earned leave 
from 2.5.2006 to31.5.2006 (bdi) for the block period of 2005-06 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S. Rs. 

By Order of the High Court, 
P.R. 1461 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION 
GOB (I) 16 (219) /2005, Bangalore, dated: 2nd August 2006 

Sri S.B. Hosakalle, Civil Judge (Jr. Dn.), Aland, is permitted to surrender 30 days of Earned leave 
from 1.8.2006 to 30.8.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S. Rs. 

By Order of the High Court, 
P.R. 1462 N. SAVANDAIAH 
Assistant Registrar. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 254 ಸಅರ 2006, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2006 

ಶ್ರೀ ಬಿ.ವಿ. ರಮೇಶ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಕಾ,ಕೊಲ) ಇವರಿಗೆ 14 ದಿನಗಳ ಪರಿವರ್ತಿತ 
ರಜೆಯನ್ನು ದಿನಾಂಕ:29.7.2006 ರಿಂದ 11.8.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಇವರ ರಜೆಯ ಅವಧಿಯಲ್ಲಿ ಶ್ರೀ ಎನ್‌.ಆರ್‌.ಪ್ರಭು, ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಕಾ.ಕೋ) ಇವರನ್ನು ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1463 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೧೩ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 198 ಸಅಸೇ 2006 (2), ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2006 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಹಾಗೂ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಎಸ್‌. ಗುರುಮೂರ್ತಿ ಹೆಗಡೆ, ಉಪ 
ಕಾರ್ಯದರ್ಶಿ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 198 ಸಅಸೇ 2006 
(1), ದಿನಾಂಕ:2.8.2006ರಲ್ಲಿ ಸಿಆಸುಇ (ಸಚಿವ ಸಂಪುಟ) ಶಾಖೆಯಲ್ಲಿ ಸೃಜಿಸಲಾಗಿರುವ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ವರ್ಗಾಯಿಸಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1464 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 347 ಸೆಅಸೇ 2006, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌ 2006 

ಶ್ರೀಮತಿ ಶೋಭ ನಂಬೀಶನ್‌, ಐ.ಎ.ಎಸ್‌. ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ 
ಮತ್ತು ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ರವರಿಗೆ ದಿನಾಂಕ:2.11.2006ರಿಂದ 8.11.2006ರ ವರೆವಿಗೆ (ಉದಿಸೇ) ಒಟ್ಟು 7 ದಿನಗಳ ಗಳಿಕೆ 
ರಜೆಯನ್ನು ಮಂಜೂರು ಮಾಡಲಾಗಿದೆ. ಹಾಗೂ ರಜೆಯ ಹಿಂದೆ ದಿನಾಂಕ:1.11.2006ರಂದು ಬರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲು 
ಅನುಮತಿ ನೀಡಲಾಗಿದೆ. 

ಶ್ರೀಮತಿ ಶೋಭ ನಂಬೀಶನ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಮತ್ತು ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 

ಶ್ರೀಮತಿ ಶೋಭ ನಂಬಿಶನ್‌, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣೀಸಿದ ಸದಸ್ಯರಿಗೆ ಪ್ರಸಕ್ತ 2006 2009 ಬ್ಲಾಕ್‌ 
ಅವಧಿಯಲ್ಲಿ ಸಿಮ್ಲಾ (ಹಿಮಾಚಲ ಪ್ರದೇಶ) ಗೆ ಹೋಗಿ ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ 
ನೀಡಲಾಗಿದೆ. 








ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1... ಶ್ರೀಮತಿ ಶೋಭ ನಂಬೀಶನ್‌ ಸ್ವತಃ 56 ವರ್ಷಗಳು 
2... ಕು:ಕಲ್ಯಾಣಿ ನಂಬೀಶನ್‌ ಮಗಳು 20 ವರ್ಷಗಳು 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1465 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 408 ಸಅಸೇ 2005, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಎಂ.ಎಸ್‌. ಮಂಜುನಾಥ್‌, ಅಧೀನ ಕಾರ್ಯದರ್ಶಿ, ಮುಖ್ಯಮಂತ್ರಿ 
ಸಚಿವಾಲಯ ಅವರಿಗೆ ಉಪಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಸಮಾಜ ಕಲ್ಯಾಣ ಇಲಾಖೆಗೆ ನೇಮಿಸಿದ ದಿನಾಂಕ:7.7.2006ರ ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 408 ಸಅಸೇ 2005ರನ್ನು ಭಾಷಃ ಮಾರ್ಪಡಿಸಿ, ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 408 ಸಅಸೇ 2005, ದಿನಾಂಕ:3.4.2006ರಲ್ಲಿ 
ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಉನ್ನತೀಕರಿಸಲಾದ ಉಪಕಾರ್ಯದರ್ಶಿ ಹುದ್ದೆಯಲ್ಲಿ ದಿನಾಂಕ:19.7.2006ರಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1466 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 286 ಸೆಅಸೇ 2006, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌ 2006 
ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿ:29.6.2006ರ ಕಂಡಿಕೆ 2ರ ಮಾರ್ಪಾಡಿನಲ್ಲಿ ಶ್ರೀ ನರಸಿಂಹಯ್ಯ, ಅಪರ ಕಾರ್ಮಿಕ ಆಯುಕ್ತರು, 
ಬೆಂಗಳೂರು ಇವರನ್ನು ಕಾರ್ಮಿಕ ಆಯುಕ್ತರ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1467 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 369 ಸೆಅಸೇ 2006, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌ 2006 
ಶ್ರೀ ಎನ್‌. ಶಿವಶೈಲಂ, ಐ.ಎ.ಎಸ್‌. ರವರು ಡಾ: ಎಂ.ಸಿ.ಆರ್‌. ಹೆಚ್‌.ಆರ್‌.ಡಿ. ಸಂಸ್ಥೆ ಆಂದ್ರಪ್ರದೇಶ, ಹೈದ್ರಾಬಾದ್‌ನಲ್ಲಿ ದಿ:7.8.2006 
ರಿಂದ 11.8.2006ರ ವರೆಗೆ ನಡೆಯುವ ತರಬೇತಿ ಅವಧಿಯಲ್ಲಿ ಶ್ರೀ ವಿ.ಪಿ. ಬಳೀಗಾರ್‌, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು ಇವರನ್ನು ಶ್ರೀ ಎನ್‌. ಶಿವಶೈಲಂ, ಕಾರ್ಯದರ್ಶಿ, (ಪಂಚಾಯತ್‌ ರಾಜ್‌) 
ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1468 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ :ಇಡಿ 272 ಡಿಪಿಐ 2006, ಬೆಂಗಳೂರು, ದಿನಾಂಕ: 25ನೇ ಜುಲೈ 2006 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖ್ಯ ಶಿಕ್ಷಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ 
ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಾಮಾವಳಿಗಳ ನಿಯಮ 32 ರನ್ವಯ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 








ಕ್ರ. ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಸಂ. | ಶ್ರೀ/ಶ್ರೀಮತಿ 
1. | ರಾಮಕೃಷ್ಣ ಉದ್ದಂಡ ನಾಯಕ್‌, ವಿಷಯ ಪರಿವೀಕ್ಷಕರು, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಉಡುಪಿ. 


ಉಪ ನಿರ್ದೇಶಕರ ಕಛೇರಿ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ. 
2. | ಶೆಟ್ಟಪ್ಪ ಎಲ್‌. ಭಜಂತಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, | ಉಪನ್ಯಾಸಕರು, ಸಿ.ಟಿ.ಇ. ಬೆಳಗಾಂ 
ಅರಟಾಳ ಅಥಣಿ ತಾ:ಬೆಳಗಾಂ ಜಿಲ್ಲೆ. 




















3. | ಗೋವಿಂದೇಗೌಡ, ಬಿ. ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ 

ಮರಸೂರು, ಆನೇಕಲ್‌ ತಾ: ಬೆಂಗಳೂರು ದಕ್ಷಿಣ ಜಿಲ್ಲೆ. ಪರೀಕ್ಷಾ ಮಂಡಳಿ, ಬೆಂಗಳೂರು (ಶ್ರೀ ನರಸಿಂಹಯ್ಯ, ಇವರ 
ನಿಯೋಜನೆಯಿಂದ ತೆರವಾದ ಸ್ಥಾನದಲ್ಲಿ) 

4. | ಎಂ. ನಾಗರಾಜು, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಹಿರಿಯ ಉಪನ್ಯಾಸಕರು, ಡಯಟ್‌, ಮಂಗಳೂರು. 
ಗಾಡಿಕೊಪ್ಪ, ಶಿವಮೊಗ್ಗ ಜಿಲ್ಲೆ. 

5. | ಮಹದೇವ ಎಲ್ಲಪ್ಪ ಹೊನ್ನಕಸ್ತೂರಿ, ಪ್ರಾಂಶುಪಾಲರು, ಉಪನ್ಯಾಸಕರು, ಸಿ.ಟಿ.ಇಂ ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 
ನವೋದಯ ವಸತಿ ಶಾಲೆ, ಹೊರಟಿ, ಇಂಡಿ ತಾ:ಬಿಜಾಪುರ ಜಿಲ್ಲೆ. 

6. | ಹೆಚ್‌. ನಾಗರತ್ನ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿತ್ರದುರ್ಗ. 
ಅಂಕನಹಳ್ಳಿ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ. 

7. | ನಿಂಗಪ್ಪ ಕುಂದರಗಿ, ವಿಷಯ ಪರಿವೀಕ್ಷಕರು, (ಸಮಾಜ) ಶಿಕ್ಷಣಾಧಿಕಾರಿ, ಅಕ್ಷರ ದಾಸೋಹ, ರಾಯಚೂರು. 


ಉಪ ನಿರ್ದೇಶಕರ ಕಛೇರಿ, ಬಿಜಾಪುರ. 
8. | ಸಿ. ಜಾಹ್ನವಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಕಣಜಾರು, | ಹಿರಿಯ ಉಪನ್ಯಾಸಕರು, ಡಯಟ್‌, ಉಡುಪಿ. 
ಕಾರ್ಕಳ ತಾ:ಉಡುಪಿ ಜಿಲ್ಲೆ. 

















9. | ಬಿ. ಮಂಗಳಗೌರಮ್ಮ ಉಪನ್ಯಾಸಕರು, ಡಯಟ್‌, ತುಮಕೂರು. ಉಪನ್ಯಾಸಕರು, ಸಿ.ಟಿ.ಇ. ಬೆಳಗಾಂ. 

10. | ಸಿ.ರಂಗದಾಮಪ್ಪ, ಬಿ.ಆರ್‌.ಸಿ. ಸಮನ್ವಯಾಧಿಕಾರಿ, ಹಿರಿಯ ಉಪನ್ಯಾಸಕರು, ಡಯಟ್‌, ಉಡುಪಿ. 
ಎಸ್‌.ಎಸ್‌.ಎ, ಹಾಸನ 

11. | ಬಸವಲಿಂಗಪ್ಪ ಬಿ. ವಣ್ಣೂರ, ಮುಖ್ಯ ಶಿಕ್ಷಕರು, ಹಿರಿಯ ಉಪನ್ಯಾಸಕರು, ಡಯಟ್‌, ಗದಗ. 
ಸರ್ಕಾರಿ ಪ್ರೌಢ ಶಾಲೆ, ಗೋಕುಲ, ಹುಬ್ಬಳ್ಳಿ. 

12. | ಎಂ.ಎಸ್‌. ಆಶಾ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಹಿರಿಯ ಉಪನ್ಯಾಸಕರು, ಡಯಟ್‌, ಮಂಗಳೂರು. 














ಕೊರಮಾಲೆ, ಮಂಡ್ಯ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸ್ವರ್ಣಲತಾ ಎಂ. ಭಂಡಾರೆ 

ಪಿ.ಆರ್‌. 1469 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ (ಸೇವೆಗಳು-1,2) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 285 ಸಅಸೇ 2006, ಬೆಂಗಳೂರು, ದಿನಾಂಕ: 29ನೇ ಜುಲೈ 2006 
ಡಾ: ಆರ್‌. ನರಸಿಂಹಮೂರ್ತಿ, ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು, ಕಾಲೇಜು ಶಿಕ್ಷಣ ಇಲಾಖೆ ಅವರನ್ನು ದಿನಾಂಕ:8.2.2006 ರಿಂದ 
ದಿನಾಂಕ:20.6.2006 ರವರೆಗೆ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ನೇಮಿಸಲಾಗಿದೆ ತದನಂತರ ದಿನಾಂಕ:29.7.2006ರ 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೧೫ 





ಆದೇಶ ಸಂಖ್ಯೆ:ಸಿಆಸುಇ 287 ಸಅಸೇ 2006 (1ರಲ್ಲಿ ಸೃಜಿಸಲಾದ ಹುದ್ದೆಯಲ್ಲಿ ದಿನಾಂಕ:21.6.2006 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಲೋಕೋಪಯೋಗಿ 
ಮತ್ತು ಇಂಧನ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಮರುಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1470 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್‌ 49 ಹೆಚ್‌ಎಂಬಿ 2006, ಬೆಂಗಳೂರು, ದಿನಾಂಕ: 29ನೇ ಜುಲೈ 2006 

ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಎಫ್‌ಡಿ 97 ಸಿಎಸ್‌ಎಂ 2006, ದಿನಾಂಕ:6.7.2006ರಲ್ಲಿ ಶ್ರೀ ಜಿ.ಆರ್‌. ಮಂಜೇಶ್‌, ಉಪ 
ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಇವರ ಸೇವೆಯನ್ನು ನವದೆಹಲಿಯ ಕರ್ನಾಟಕ ಭವನದಲ್ಲಿನ ಖಾಲಿ ಇರುವ ಉಪನಿವಾಸಿ ಆಯುಕ್ತರ ಹುದ್ದೆಗೆ 
ನೇಮಿಸುವ ಸಲುವಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುತ್ತದೆ. 

ಶ್ರೀ ಜಿ.ಆರ್‌. ಮಂಜೇಶ್‌, ಉಪ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಇವರನ್ನು ಶ್ರೀ ಬಿ.ಎಸ್‌. ಕೃಷ್ಣ ಪ್ರಸಾದ್‌ ಇವರ 
ವರ್ಗಾವಣೆಯಿಂದ ತೆರವಾಗಿರುವ ಉಪನಿವಾಸಿ ಆಯುಕ್ತರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಆರ್‌. ಸುಧಾಕರ್‌ 
ಪಿ.ಆರ್‌. 1471 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 
HIGH COURT OF KARNATAKA 
NOTIFICATION 
GOB (1) 14 (131)/2005, Bangalore, dated: 31st July 2006 

Sri D.R. Venkatasudharshan, Presiding Officer, Fast Track Court-l, Mandya, is permitted to 
surrender 30 days of Earned leave from 2.7.2006 to 31.7.2006(bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S. Rs. 

By Order of the High Court, 
P.R. 1472 N. SAVANDAIAH 
Assistant Registrar. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 358 SAS 2006, Bangalore, Dated: 31° July, 2006 

Shri V. Anbu Kumar, IAS (KN 2004). is transferred and posted until further orders as Assistant 
Commissioner, Madhugiri Sub-division, Madhugiri vice Shri S.L. Manjunath, KAS transferred. 

The orders issued in notification No.DPAR 279 SAS 2004, dated 5.7.2006 posting Sri V. Anbu 
Kumar, IAS, as Assistant Commissioner, Bidar Sub-Divisions, Bidar stands cancelled. 

By Order and in the name of the Governor of Karnataka, 
K. SUDHAKARA SHETTY 
P.R. 1473 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 300 ಆಸೇಇ 2006, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2006 

ಡಾ: ವಿ.ಎಸ್‌. ಚೌಗುಲ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಸಹಾಯಕ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ 

ದಿನಾಂಕ: 5.6.2006 ರಿಂದ 27.6.2006ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
5.6.2006 ರಿಂದ 23.6.2006 ರವರೆಗೆ | ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8 (15) (ಎಫ್‌) ರ ಪ್ರಕಾರ ಕಡ್ಡಾಯ 
ನೇಮಕಾತಿ ನಿರೀಕ್ಷಣಾ ಅವಧಿ. 
24.6.2006 ರಿಂದ 27.6.2006 ರವರೆಗೆ | ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76ರ ಪ್ರಕಾರ ಸೇರುವಿಕೆ ಕಾಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1474 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 























೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 318 ಸಅಸೇ 2006, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2006 
ಮಾನ್ಯ ಯುವಜನ ಸೇವೆ ಮತ್ತು ಕ್ರೀಡಾ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಕೆ.ಎಸ್‌. ಶ್ರೀನಿವಾಸಲು, ಉಪ ನಿರ್ದೇಶಕರು, ಶಿಕ್ಷಣ ಇಲಾಖೆ ಇವರ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ನಿಯೋಜನಾ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಮುಕ್ತಾಯಗೊಳಿಸಿ ಮಾತೃ ಇಲಾಖೆಗೆ ಹಿಂತಿರುಗಿಸಲಾಗಿದೆ. 
ಶ್ರೀ ಕೆ.ಎಸ್‌. ಪುಟ್ಟರಾಜು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು, ಇವರನ್ನು ಮಾನ್ಯ ಯುವಜನ ಸೇವೆ ಮತ್ತು 
ಕ್ರೀಡಾ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 
ನೀಡಿರುವನ್ಹಯ, ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಯುವಜನ ಸೇವೆ ಮತ್ತು 
ಕ್ರೀಡಾ ಸಚಿವರ ಪದಾವಧಿಯವರಿಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಕೆ.ಎಸ್‌. ಶ್ರೀನಿವಾಸಲು ಇವರನ್ನು ನಿಯೋಜನಾ 
ಸೇವೆಯಿಂದ ಹಿಂದಿರುಗಿಸಿದ್ದರಿಂದ ತೆರವಾಗಿರುವ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1475 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ.(ಸೇವೆಗಳು-2) 
ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಕ್ರಮ ಸಂಖ್ಯೆ: ವಿಸಸ/ ಕೆಎಲ್‌ಎಎಸ್‌ಗಿಎಡಿಎಂ-1/131/ ಎಫ್‌ಪಿಪಿ! 2005, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2006 
ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (1) ರ ಮೇರೆಗೆ 
ಶ್ರೀಮತಿ ನಯಿಮುನ್ನೀಸಾ, ಅಭಿಲೇಖನಾಧಿಕಾರಿ (ಪ್ರ) ಇವರಿಗೆ ದಿನಾಂಕ:1.8.2006ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 6000-150- 
7200-200-8800-260-10880-320-11200-ರಲ್ಲಿ ಅಭಿಲೇಖನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಪಿ.ಆರ್‌. 1476 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 153 ಸೆಪೋಸೆ 2006, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2006 
ಶ್ರೀ ಅಜಯ್‌ ಕುಮಾರ್‌ ಸಿಂಗ್‌, ಐಪಿಎಸ್‌, ಡೈರಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಮತ್ತು ಕಮ್ಯಾಂಡೆಂಟ್‌ ಜನರಲ್‌, ಹೋಂ ಗಾರ್ಡ್ಸ್‌, 
ನಿರ್ದೇಶಕರು, ಸಿವಿಲ್‌ ಡಿಫೆನ್ಸ್‌,ಕರ್ನಾಟಕ ರಾಜ್ಯ ಫೈರ್‌ ಅಂಡ್‌ ಎಮರ್ಜೆನ್ಸಿ ಸರ್ವಿಸಸ್‌, ಬೆಂಗಳೂರು ಇವರಿಗೆ ದಿನಾಂಕ:3.8.2006ರಿಂದ 
14.8.2006ರ ವರೆವಿಗೆ (ಉದಿಸೇ) 12 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ಹಾಗೂ ರಜೆಯ ಕೊನೆಯಲ್ಲಿ ದಿನಾಂಕ: 
15.8.2006ರಂದು ಬರುವ ಸಾರ್ವತ್ರಿಕ ರಜೆ ಮತ್ತು 16.8.2006ರ ನಿರ್ಬಂಧಿತ ರಜೆಗಳನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 
ಶ್ರೀ ಅಜಯ್‌ಕುಮಾರ್‌ ಸಿಂಗ್‌, ಐಪಿಎಸ್‌, ರವರ ರಜಾ ಅವಧಿಯಲ್ಲಿ ಶ್ರೀ ಖಲೀಲ್‌-ಉರ್‌-ರೆಹಮಾನ್‌ ಐಪಿಎಸ್‌,ಇನ್ಸ್‌ಪೆಕ್ಟರ್‌ 
ಜನರಲ್‌ ಆಫ್‌ ಪೊಲೀಸ್‌, ಹೋಂಗಾರ್ಡ್ಸ್‌, ಸಿವಿಲ್‌ ಡಿಫೆನ್ಸ್‌, ಫೈರ್‌ ಅಂಡ್‌ ಎಮರ್ಜೆನ್ಸಿ ಸರ್ವೀಸಸ್‌, ಬೆಂಗಳೂರು ರವರನ್ನು ಈ ಹುದ್ದೆಯ 
ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಅಜಯ್‌ಕುಮಾರ್‌ ಸಿಂಗ್‌, ಐಪಿಎಸ್‌,ರವರು ರಜೆಯ ಮೇಲೆ ಹೋಗಿದದಿದ್ದರೆ ಡೈರಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಮತ್ತು 
ಕಮ್ಯಾಂಡೆಂಟ್‌ ಜನರಲ್‌, ಹೋಂ ಗಾಡ್ಸ್‌, ನಿರ್ದೇಶಕರು, ಸಿವಿಲ್‌ ಡಿಫೆನ್ಸ್‌, ಕರ್ನಾಟಕ ರಾಜ್ಯ ಫೈರ್‌ ಅಂಡ್‌ ಎಮರ್ಜೆನ್ಸಿ ಸರ್ವೀಸಸ್‌, ಬೆಂಗಳೂರು 
ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1477 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ.(ಸೇವೆಗಳು-1) 
HIGH COURT OF KARNATAKA 
NOTIFICATION 
GOB (1) 1/ 2006, Bangalore, dated: 15" August 2006 
The following District Judges (Retired) who have been appointed as Judges of the Family courts 
until they attain the age of sixty two years under Government Notification No.LAW 98 LAC 2006 dated 
20.7.2006 have been posted to the charges mentioned against their names to take effect immediately: 




















Sl. Name of the Officer Charge to which posted 

No. 

1. | Sriyuths: Principal Judge, Family Court, Bangalore. (Vacant Post) 
M.Chidananda Rao 





ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೧೭ 




















Sl. Name of the Officer Charge to which posted 

No. 

2. | Basawantharaya Patil | | Addl. Judge, Family Court, Bangalore, (vice Sri. V.M. Aradhya 
transferred) 





By Order of the High Court, 
P.R. 1478 A.S. PACHHAPURE 
Registrar General. 
HIGH COURT OF KARNATAKA 
NOTIFICATION GOB (1) 1/ 2006, Bangalore, dated: 1° August 2006 

In partial modification of this office Notification of even Number dated 14.7.2006 (Part-Aand B) the 
following transfer and postings of the officers of Judicial Department in the cadre of District Judges and 
Fast Track Court are ordered in the interest of public service to take effect immediately: 








Sl. | Name of the Officer Designation of the Officer Charge to which 
No. | Sriyuths: Posted 
1 |V.M. Aradhya | Addl. Judge, Family Court, Bangalore XT Addl, City Civil & 


Sessions Judge, 
Bangalore City. 
(Vacant post) 








2. | Rudragouda presiding Officer, Labour Court, Gulbarga. Cancelled 
S.Patil, 
3. | K. Shivaram Il Addl. District & Sessions Judge, Gulbarga. || Addl. District and 


Proposed for appointment as Presiding Officer, | Sessions Judge, Kolar 
Labour Court, Gulbarga. (Vice Sri Radragouda (Vacant Post) 

S.Patil -Transferred) 
4. |R.M. Shettar Presiding Officer, Fast Track Court-ll, Hassan. XXIII Addl. City Civil & 
Sessions Judge, 
Bangalore City, 
(Wacant Post) 

5 | Khan Liyakath Ali Presiding Officer, Fast Track Court, Cancelled 
Khan Chitradurga. 

Under orders of transfer as- 

XI Addl,. City Civil and Sessions Judge, 
Bangalore City. (Vacant Post) 

6. | Mahadevegowda Presiding Officer, Fast Track Court-l, Hassan. Cancelled 
Under orders of transfer as- 

೦611 Addl,. City Civil and Sessions Judge, 
Bangalore City. (Vacant Post) 





























By Order of the High Court, 
P.R. 1479 A.S. PACHHAPURE 
Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 373 ಸೆಅಸೆ 2006, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2006 
ಶ್ರೀ ರಿತೇಶ್‌ ಕುಮಾರ್‌ ಸಿಂಗ್‌, ಐ.ಎ.ಎಸ್‌. ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರವರಿಗೆ, ದಿನಾಂಕ 5.8.2006 ರಿಂದ 
11.8.2006ರವರೆವಿಗೆ (ಉದಿಸೇ) 7 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ಹಾಗೂ ರಜೆಯ ನಂತರ ದಿನಾಂಕ:12.8.2006 ಮತ್ತು 
13.8.2006 ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಶ್ರೀ ರಿತೇಶ್‌ ಕುಮಾರ್‌ ಸಿಂಗ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌ , 
ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರನ್ನು ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ರಿತೇಶ್‌ ಕುಮಾರ್‌ ಸಿಂಗ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಜಿಲ್ಲಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ, 
ಕಾರವಾರ ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1480 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 





೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
GOB (1) 3/ 2006, Bangalore, dated: 3" August 2006 
Sri Sreenivasa, Ill Addl. Civil Judge (Jr. Dn.), Dharwad is transferred and posted as Presiding 
Officer of the JMFC-l| Court, Hubli (Vacant Court) in the interest of public service, to take effect 
immediately: 
By Order of the High Court, 
P.R. 1481 A.S. PACHHAPURE 
Registrar General. 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಿಸಸ/ ಕೆಎಲ್‌ಎಎಸ್‌/ಎಡಿಎಂ-1/114ಎಫ್‌ಪಿಪಿ/2005, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌, 2006 
ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (॥)ರ ಮೇರೆಗೆ 
ಈ ಕೆಳಕಂಡ ಹಿರಿಯ ಸಹಾಯಕರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ.6000-150-7200-200-8800-260-10880-320- 
11200/-ರಲ್ಲಿ ತಾತ್ಕಾಲಿಕವಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಶಾಖಾಧಿಕಾರಿಯಾಗಿ ನೇಮಿಸಿದೆ. 
1. ಶ್ರೀ ಎನ್‌. ವೇಣುಗೋಪಾಲ್‌ 
2. ಶ್ರೀ ಕೆ. ಅಶೋಕ್‌ ಕುಮಾರ್‌ 
ಸಭಾಧ್ಯಕ್ಷರ ಆದೇಶಾನುಸಾರ, 
ಪಿ.ಆರ್‌. 1482 ಕೆ. ಚಿನ್ನಸ್ವಾಮಿ 
ಉಪ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆಯ ಸಚಿವಾಲಯ. 
HIGH COURT OF KARNATAKA 
NOTIFICATION 
No. GOB(l) 218/2006, Bangalore, Dated: 3° August, 2006 
Sri K.N. Lakshminarayana, Prl. Civil Judge (Sr.Dn.) and CJM., Davanagere, is granted Earned 
Leave for 15 days from 4.7.2006 to 18.7.2006 (bdi), on Medical Grounds. 
The | Addl. Civil Judge (Sr.Dn.) and Addl.CJM., Davanagere, has been placed in additional 
charge of the court of the Prl.Civil Judge (Sr.Dn.) and CJM., Davanagere, during the above leave period. 
Sri K.N. Lakshminarayana, Prl.Civil Judge (Sr.Dn.) and CJM., Davanagere, is reposted to the 
same post on expiry of leave. 
By Order of the High Court, 
P.R. 1483 N. SAVANDAIAH 
Assistant Registrar. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 233 ಸಅರ 2006, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌, 2006 
ಒಳಾಡಳಿತ ಇಲಾಖೆ ಅಭಿಯೋಗ ಉಪ ನಿರ್ದೇಶಕರು ಶ್ರೀಮತಿ ಹೆಚ್‌.ಆರ್‌. ರೇಣುಕಾ ಇವರಿಗೆ 06 ದಿನಗಳ ಪರಿವರ್ತಿತ ರಜೆಯನ್ನು 
ದಿನಾಂಕ: 10.7.2006 ರಿಂದ 15.7.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವನ್ನು ಅದೇ 
ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1484 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 165 ಆಸೇವ 2006, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌, 2006 
ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌: ಹಿರಿಯ ಶ್ರೇಣಿ: ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳಿಯುಕ್ತಿಗೊಳಿಸಿದೆ: ನೇಮಿಸಿದೆ. 








ಕ್ರ. ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿರುವ: 

ಸಂ. ನೇಮಿಸಿರುವ ಹುದ್ದೆ 

1. | ಜಿ. ರಾಮಚಂದ್ರ, ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಅಪರ ನಿರ್ದೇಶಕರು (ಆಡಳಿತ), ಮಹಿಳಾ 
ಸೂಪರ್‌ ಟೈಂ ಸ್ಕೇಲ್‌, ಅಪರ ಆಯುಕ್ತರು ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಬೆಂಗಳೂರು - ಖಾಲಿ ಹುದ್ದೆಗೆ 


(ಆಡಳಿತ ಮತ್ತು ಅಭಿವೃದ್ಧಿ, 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗಾ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿ 


















































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ೫೧೯ 
ಕ್ರ. ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿರುವ: 

ಸಂ. ನೇಮಿಸಿರುವ ಹುದ್ದೆ 

2. | ಎಸ್‌. ಕೃಷ್ಣ ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ 
ಹಿರಿಯ ಶ್ರೇಣಿ, ಕಾರ್ಯದರ್ಶಿ, ಬಾಲಭವನ, ಪಡೆದು, ಮುಖ್ಯ ಆಡಳಿತ ಮತ್ತು ಜಾಗೃತಾಧಿಕಾರಿ, ಮೈಸೂರು ಮಿನರಲ್ಸ್‌ 
ಸೊಸೈಟಿ, ಬೆಂಗಳೂರು. ನಿಯಮಿತ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 

3. |] ಅಹಮದ್‌ ಹಸನ್‌, ಕಾರ್ಯದರ್ಶಿ, ಬಾಲಭವನ ಸೊಸೈಟಿ, ಬೆಂಗಳೂರು ಹುದ್ದೆಗೆ - ಶ್ರೀ ಎಸ್‌. ಕೃಷ್ಣ 
ಹಿರಿಯ ಶ್ರೇಣಿ, ರಿಜಿಸ್ಟ್ರಾರ್‌ (ಮೌಲ್ಯಮಾಪನ), | ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

4. | ವಿ.ಎಲ್‌. ದೇಶಪಾಂಡೆ, ಉಪ ಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ., ಕಾರವಾರ, ಉತ್ತರ 
ಹಿರಿಯ ಶ್ರೇಣಿ ನೇಮಕಾತಿ ನಿರೀಕ್ಷಣೆಯಲ್ಲಿ ಕನ್ನಡ ಜಿಲ್ಲೆ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 

ಇಲಾಖೆಯ ವಶಕ್ಕೆ ನೀಡಿದೆ. 

5. | ಅಬ್ದುಲ್‌ ರಹೀಂ, ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆಂಗಳೂರು ಪೂರ್ವ ವಲಯ, ಬೆಂಗಳೂರು 
ಕಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ಖಾಲಿ ಹುದ್ದೆಗೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 

ಪಿ.ಆರ್‌. 1485 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 274 ಸಅರ 2005, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌, 2006 
ಶ್ರೀ ಎಸ್‌. ಸರ್ಫರಾಜ್‌ ಖಾನ್‌, ಸಮಾಜ ಕಲ್ಕಾಣ ಸಚಿವರ ಆಪ್ತ ಕಾರ್ಯದರ್ಶಿ ಇವರಿಗೆ ದಿನಾಂಕ: 1.7.2006 ರಲ್ಲಿದ್ದಂತೆ 30 ದಿನಗಳ 
ಗಳಿಕೆ ರಜೆಯನ್ನು ಅದ್ಯರ್ಪಿಸಿ 2005-06ನೇ ಬ್ಲಾಕ್‌ನಲ್ಲಿ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 


ಪಿ.ಆರ್‌. 1486 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 54 ಭಾನಿವಿ 2005, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌, 2006 
ಭಾಷಾಂತರ ನಿರ್ದೇಶನಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಗೆ ನಮೂದಿಸಿರುವ ಅಧಿಕಾರಿಗಳು ತಮ್ಮ ಹುದ್ದೆಯ ಒಂದು ವರ್ಷದ 
ಸ್ಥಾನಪನ್ನ ಅವಧಿಯನ್ನು ಅವರ ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕಗಳಂದು ಜಾರಿಗೆ ಬರುವಂತೆ ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ 19ನೇ ನಿಯಮದ (3ನೇ ಉಪ ನಿಯಮದ (ಸಿ) ಖಂಡದನ್ಹಯ ಈ 
ಮೂಲಕ ಘೋಷಿಸಲಾಗಿದೆ. 
































ಕ್ರಮ ಹೆಸರು ಮತ್ತು ಪದನಾಮ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವಾಗಿ 
ಸಂಖ್ಯೆ | ಶ್ರೀ/ಶ್ರೀಮತಿ ಪೂರೈಸಿರುವ ಬಗ್ಗೆ ಘೋಷಿಸಬೇಕಾದ ದಿನಾಂಕ 
1. ವೆಂಕಟರಾಮಯ್ಯ, 30.11.1986 
ಉಪ ನಿರ್ದೇಶಕರು 
2. | ಸಿ.ವಿ. ಸತ್ಯವತಿ, 31.07.1999 
ಉಪ ನಿರ್ದೇಶಕರು 
3. | ಎಂ. ಜೈಕುಮಾರ್‌, 19.03.2004 
ಉಪ ನಿರ್ದೇಶಕರು 
4. ಕೆ.ಎಸ್‌. ಗೀತಾ, 08.12.1997 
ಸಹಾಯಕ ನಿರ್ದೇಶಕರು 
5. ಹೆಚ್‌.ಪಿ. ದಾಮೋದರ್‌, 08.12.1997 
ಸಹಾಯಕ ನಿರ್ದೇಶಕರು 
6. ಪ್ರೇಮಾಬಾಯಿ, 29.12.1999 
ಸಹಾಯಕ ನಿರ್ದೇಶಕರು 
7. ಬಿ.ವಿ. ವಿಜಯಲಕ್ಷ್ಮಿ 21.07.2005 
ಸಹಾಯಕ ನಿರ್ದೇಶಕರು 











೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩೧, ೨೦೦೬ ಭಾಗ - ೨ 






































ಕ್ರಮ ಹೆಸರು ಮತ್ತು ಪದನಾಮ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವಾಗಿ 
ಸಂಖ್ಯೆ | ಶ್ರೀ/ಶ್ರೀಮತಿ ಪೂರೈಸಿರುವ ಬಗ್ಗೆ ಘೋಷಿಸಬೇಕಾದ ದಿನಾಂಕ 

8. ಐ.ಎಸ್‌. ಪಾಟೀಲ್‌, 03.10.2005 
ಸಹಾಯಕ ನಿರ್ದೇಶಕರು 

9. | ವೆಂಕಟಾಚಲಪತಿ, 07.01.1986 
ಸಂಶೋಧನಾಧಿಕಾರಿ 

10. ಬಿ.ಎಸ್‌. ಜಗದೀಶ್‌, 20.09.1993 
ಸಂಶೋಧನಾಧಿಕಾರಿ. 

11. |ಜಿ. ಚೆನ್ನಬಸಪ್ಪ, 20.04.1998 
ಸಂಶೋಧನಾಧಿಕಾರಿ 

12. | ಶೋಭಾ ಎಂ.ಕಟ್ಟಿ, 20.04.1998 
ಸಂಶೋಧನಾಧಿಕಾರಿ 

13. | ವೀರಭದ್ರ ಸ್ವಾಮಿ 20.04.1998 
ಸಂಶೋಧನಾಧಿಕಾರಿ 

14. ಐ.ಎಂ. ಕಂಬಳಿ, 09.06.2000 
ಸಂಶೋಧನಾಧಿಕಾರಿ 

15. ಜಿ. ಮಹದೇವ್‌, 09.06.2000 
ಸಂಶೋಧನಾಧಿಕಾರಿ 

16. ಎಸ್‌.ಎಸ್‌. ಪರಮೇಶ್‌, 15.01.2003 
ಸಂಶೋಧನಾಧಿಕಾರಿ 

17. | ಎನ್‌. ಜಯಲಕ್ಷ ಮೃ 03.10.2005 
ಸಂಶೋಧನಾಧಿಕಾರಿ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಿಚಾರ್ಡ್‌ ಲೋಬೋ 
ಪಿ.ಆರ್‌. 1487 ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಐ 65 ಎಂಜಿಎಸ್‌ 2006, ಬೆಂಗಳೂರು, ದಿನಾಂಕ: 28ನೇ ಜುಲೈ, 2006 
ಶ್ರೀ ವಿ. ಸುರೇಶ್‌ ಬಾಬು, ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ (ಅಂತರ್ಜಲ), ಜಿಲ್ಲಾ ಪಂಚಾಯತ್‌, ಕೋಲಾರ 
ಇವರನ್ನು ಶ್ರೀ ಎಸ್‌. ಪಾರ್ಶ್ವನಾಥ್‌, ಹಿರಿಯ ಭೂವಿಜ್ಞಾನಿ (ಖನಿಜ), ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕೊಪ್ಪಳ ಇವರ ಸ್ಥಾನಕ್ಕೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ವಇಚ್ಛೆ ಮೇರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಶ್ರೀ ಎಸ್‌. ಪಾರ್ಶ್ವನಾಥ್‌, ಹಿರಿಯ ಭೂವಿಜ್ಞಾನಿ (ಖನಿಜ), ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕೊಪ್ಪಳ ಇವರನ್ನು ಶ್ರೀ ವಿ. ಸುರೇಶ್‌ 
ಬಾಬು, ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ (ಅಂತರ್ಜಲ), ಜಿಲ್ಲಾ ಪಂಚಾಯತ್‌, ಕೋಲಾರ ಇವರ ಸ್ಥಾನಕ್ಕೆ ಸಾರ್ವಜನಿಕ 
ಹಿತಾಸಕ್ತಿ ಮೇರೆಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ವಿ. ರಾಮಚಂದ್ರರಾವ್‌ 
ಪಿ.ಆರ್‌. 1488 ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಿ), (ಪ್ರ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಕವಿ/ಸಸ/ಆ-1/72/ನಿಯೋ(/2006, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌, 2006 
ಶ್ರೀ ಎಂ. ರವಿಶಂಕರ್‌, ಜಂಟಿ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ ಇವರನ್ನು ಅವರದೇ ಆದ 
ವೇತನ ಹಾಗೂ ಶ್ರೇಣಿಯಲ್ಲಿ ಜೊತೆಗೆ ಲಭ್ಯವಿರುವ ವಿಶೇಷ ವೇತನದೊಂದಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ವಿಧಾನ ಸಭೆಯ ಮಾನ್ಯ 
ವಿರೋಧ ಪಕ್ಷದ ನಾಯಕರ ಆಪ್ತ ಸಿಬ್ಬಂದಿ ಶಾಖೆಯಲ್ಲಿ ಇವರ ಸೇವೆಯು ಅವಶ್ಯವಿರುವವರೆಗೆ ಅಥವಾ ಹಾಲಿ ಮಾನ್ಯ ವಿರೋಧ ಪಕ್ಷದ ನಾಯಕರ 
ಪದಾವಧಿಯವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಧಾನ ಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ 
ಕಾರ್ಯದರ್ಶಿಯಾಗಿ ನಿಯೋಜನೆಯ ಮೇರೆಗೆ ನೇಮಿಸಲಾಗಿದೆ. 
ಸಭಾಧ್ಯಕ್ಷರ ಆದೇಶಾನುಸಾರ, 
ಪಿ.ಆರ್‌. 1553 ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ ಸಚಿವಾಲಯ. 


